ಚುಕ್ಕೆ ಗುರುತಿಲ್ಲದ ಪ್ರ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


i 


ಕರ್ನಾಟಕ ವಿಧಾನ ಪರಿಷತ್ತು 


ಸಂಖ್ಯೆ : 15k 


ಶ್ರೀ ನಸೀರ್‌ ಅಹ್ಮದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
13-09-2021 
ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 


ಮ 
3 ಖೈ ಪ್ರಶ್ನೆ ಉತ್ತರ 

ಅ) |ಸರ್ಕಾರಿ ಪೌಢ ಶಾಲೆಗಳಲ್ಲಿ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 71 
ಕಾರ್ಯನಿರ್ವಹಿಸುತ್ತಿರುವ ಸಹ | ಎಸ್‌ಆರ್‌ಇ 94 ದಿನಾಂಕ:27/05/1998ರಲ್ಲಿ ಶೇಕಡ 
ಶಿಕ್ಷಕರಿಗೆ ಪದವಿ ಪೂರ್ವ | 50ರಷ್ಟು ಉಪನ್ಯಾಸಕರ ಹುದ್ದೆಗಳನ್ನು ನೇರ ನೇಮಕಾತಿ 
ಕಾಲೇಜಿಗೆ ಉಪನ್ಯಾಸಕರಾಗಿ | ಮೂಲಕ ಭರ್ತಿ ಮಾಡಲು ಮತ್ತು ಶೇಕಡ 50ರಷ್ಟು 
ಬಡ್ತಿ ನೀಡದೆ, 8 ರಿಂದ 10 | ಪೌಢ ಶಾಲಾ ಸಹ ಶಿಕ್ಷಕರ ವೃಂದದಿಂದ ಸರ್ಕಾರಿ ಪದವಿ 
ವರ್ಷಗಳು ಕಳೆದಿರುವುದು | ಪೂರ್ವ ಕಾಲೇಜಿನ ಉಪನ್ಯಾಸಕರ ವೃಂದಕ್ಕೆ ಬಡ್ತಿ 
ಸರ್ಕಾರದ ಗಮನಕ್ಕೆ | ನೀಡಲು ಅವಕಾಶ ಕಲ್ಪಿಸಲಾಗಿತ್ತು. ಅದರಂತೆ, 2011ರಲ್ಲಿ 
ಬಂದಿದೆಯೇ; ಅರ್ಹ 487 ಮತ್ತು 697 ಪೌಢ ಶಾಲಾ ಸಹ ಶಿಕ್ಷಕರನ್ನು 

ಉಪನ್ಯಾಸಕರ ವೃಂದಕ್ಕೆ' ಬಡ್ತಿ ನೀಡಲಾಗಿದೆ. " 

ಸರ್ಕಾರದ ಅಧಿಸೂಚನೆ ಸಂಖ್ಯೆೇಇಡಿ 35 ಡಿಜಿಡಿ 
2009 ದಿನಾಂಕ:15/05/2014 ರಂದು ವೃಂದ ಮತ್ತು 
ನೇಮಕಾತಿ ನಿಯಮಕ್ಕೆ ಪರಿಷ್ಕರಣೆ ಮಾಡಿ ಶೇಕಡ 
75ರಷ್ಟು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ 
ಮಾಡಲು ಮತ್ತು ಶೇಕಡ 25ರಷ್ಟು ಹುದ್ದೆಗಳನ್ನು ಬಡ್ತಿ 
ಮೂಲಕ ತುಂಬಲು ಅವಕಾಶ ಕಲ್ಪಿಸಲಾಗಿದೆ. 

ಪೌಢ ಶಾಲಾ ಸಹ ಶಿಕ್ಷಕರಿಗೆ ಉಪನ್ಯಾಸಕರ 
ವೃಂದಕ್ಕೆ ಬಡ್ತಿ ಕೋಟಾದಲ್ಲಿ ಶೇಕಡ 50ರಷ್ಟು ಪದೋನ್ನತಿ 
ನೀಡಿದ್ದರಿಂದ ಈಗಾಗಲೇ 395 ಹುದ್ದೆಗಳು 
ಹೆಚ್ಚುವರಿಯಾಗಿದ್ದು, ಶೇಕಡ 75:25ರ ಬಡ್ತಿ ಕೋಟಾದ 
ಹುದ್ದೆಗಳು ಖಾಲಿ ಇಲ್ಲದಿರುವುದರಿಂದ ಪ್ರಸುತ ಬಡ್ತಿ 
ನೀಡಲು ಅವಕಾಶವಿರುವುದಿಲ್ಲ. 

ಆ) | ಬಂದಿದ್ದಲ್ಲಿ, ವಿಳಂಬಕ್ಕೆ | ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಬಡ್ತಿ 
ಕಾರಣಗಳೇನು; ಯಾವ | ಕೋಟಾದ ಹುದ್ದೆಗಳಿಗೆ ಈಗಾಗಲೇ ಬಡ್ತಿ ನೀಡಿದಾಗ 
ಕಾಲಮಿತಿಯಲ್ಲಿ ಬಡ್ತಿ |395 ಹುದ್ದೆಗಳು ಹೆಚ್ಚುವರಿಯಾಗಿದ್ದವು. ಬಡ್ತಿ 
ನೀಡಲಾಗುವುದು 9 ಕೋಟಾದಡಿ ಹುದ್ದೆಗಳು ಖಾಲಿ ಇಲ್ಲದೇ ಇರುವುದರಿಂದ 

ಪ್ರಸ್ತುತ ಬಡ್ತಿ ನೀಡಲು ಅವಕಾಶ ಇರುವುದಿಲ್ಲ. 


ಮುಂದುವರೆದು, ಈ ದಿನಾಂಕಕ್ಕೆ ಸರ್ಕಾರಿ ಪದವಿ 
ಪೂರ್ವ ಕಾಲೇಜುಗಳ ಉಪನ್ನಾಸಕರ ವಿಷಯವಾರು | 
ಖಾಲಿ ಹುದ್ದೆ ಮಾಹಿತಿಯನ್ನು ನೇರ ನೇಮಕಾಶಿ(ಡಿ.ಆರ್‌) 
ಮತ್ತು ಬಡ್ತಿ ನೇಮಕಾತಿ(ಪಿ.ಆರ್‌) ಅನುಗುಣವಾಗಿ 
ವಿಂಗಡಣೆ ಕಾರ್ಯ ಪರಿಶೀಲನೆಯಲ್ಲಿದೆ. 


ಸಂಖ್ಯೆ: ಅಪಿ 125 ಡಿಜಿಡಬ್ಬ್ಯೂ 2021 


ಗೇಶ್‌) 


ಪ್ರಾಥಮಿಕ ಮ ಶಿಕ್ಷಣ ಹಾಗೂ ಸಕಾಲ ಸಚಿವರು. 


ಸ ಲು 


